ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 29-03-2021 ಪ್ರಶ್ನೆ ಸಂಖ್ಯೆ: 2031(2398) 
ಸದಸ್ಯರ ಹೆಸರು ಮತ್ತು ಕ್ಲೇತು: ಶ್ರೀ ಎಸ್‌.ವ್ಹಿ. ಸಂಕನೂರ (ಪದವೀಧರರ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 29-03-2021 
ಉತ್ತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ: ಸರಕಾರಿಪೌಢ ಶಾಲೆಗಳಲ್ಲಿ ಬೋಧಕೇತರ ಹುದ್ದೆ ಹಾಗೂ ಅತಿಥಿ ಶಿಕ್ಷಕರ ಕುರಿತು 


(ಅ) ರಾಜ್ಯದಲ್ಲಿರುವ ಒಟ್ಟು ಪ್ರೌಢ ಶಾಲೆಗಳ ಸಂಖ್ಯೆ ಎಷ್ಟು; (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


(ಆ) ಸದರಿ ಪ್ರೌಢ ಶಾಲೆಗಳಲ್ಲಿ ಮಂಜೂರಾದ ಬೋಧಕೇತರ ಹುದ್ಮೆಗಳೆಷ್ಟು; 


(ಇ) ಮಂಜೂರಾದ ಹುದ್ದೆಗಳಲ್ಲಿ ಪ್ರಸ್ತುತ ಎಷ್ಟು ಬೋಧಕೇತರ ನೌಕರರು 
ಕಾರ್ಯನಿರ್ಪಹಿಸುತ್ತಿದ್ದಾರೆ; ಎಷ್ಟು ನೌಕರರು ಏಜೆನ್ಸಿ ಮೂಲಕ/ಶಾಲಾ ಸುಧಾರಣಾ ಸಮಿತಿ 
ಮೂಲಕ ಕಾರ್ಯನಿರ್ಪ್ವಹಿಸುತ್ತಿದ್ದಾರೆ ಮತ್ತು ಅವರಿಗೆ ನೀಡುತ್ತಿರುವ ವೇತನ ಎಷ್ಟು; 


(ಈ) ಮುಂಬರುವ ಶೈಕ್ಷಣಿಕ ವರ್ಷಗಳಲ್ಲಿ ಬೋಧಕೇತರ ನೌಕರರನ್ನು ನೇಮಕ 
ಮಾಡಿಕೊಳ್ಳಲು ಸರಕಾರ ಚಿ೦ತನೆ ನಡೆಸಿದೆಯೆಣ; 


(ಉ) ಪ್ರೌಢ ಶಾಲೆಗಳಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಸಂಖ್ಯೆ ಎಷ್ಟು; ಪ್ರತಿ 
ತಿಂಗಳು ಅವರಿಗೆ ಎಷ್ಟು ವೇತನ ನೀಡಲಾಗುತ್ತಿದೆ; ಮತ್ತು ಇದನ್ನು ಯಾವ ವರ್ಷದಿಂದ 
ನಿಗಧಿಪಡಿಸಲಾಗಿದೆ? 


